ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
v4 ಹ fe) 


768 (ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


ಇಲಾಖೆಯಿಂದ ವರ್ಗಾವಣೆಗೊಂಡಿರುವ ಪ್ರಶ್ನೆ) 


ಸದಸ್ಯರ ಹೆಸರು , 
ಉತ್ತರಿಸುವ ದಿನಾಂಕ: 
ಉತ್ತರಿಸುವ ಸಜವರು 


ಪಶ್ನೆ 


ಶ್ರೀ ವಿವೇಕ ವಸಂತರಾವ್‌ ಪಾಟೀಲ್‌ 
17.೦9.2೦21 
ಕಂದಾಯ ಸಚಿವರು 


| ಖೆಳಗಾವಿ ಜಲ್ಲೆಯ ರಾಯಭಾಗ ತಾಲ್ಲೂಕಿನ ಬೆಕ್ನೇರಿ 
| ಗ್ರಾಮ ಪಂಚಾಯತ್‌ ವ್ಯಾಪ್ತಿಯ ಬೆಕ್ಕೇರಿ 
| ಗ್ರಾಮದಲ್ಲ "ಲಭ್ಯವಿರುವ ಗಾವಠಾಣಾ ವಿಸ್ತೀರ್ಣ 
ಎಷ್ಟು? > 

ಈ ಪೈಕ ಅತಿಕ್ರಮವಾದ ವಿಸ್ತೀರ್ಣ ಎಷ್ಟು; 
ಅತಿಕ್ರಮದಿಂದ ಮುಕ್ತವಿರುವ ವಿಸ್ತೀರ್ಣವೆಷ್ಟು (ವಿವರ 
ನೀಡುವುದು) 


ಅತಿಕ್ರಮವಾದ ವಿಸ್ತೀರ್ಣವನ್ನು ತೆರವುಗೊಳಸಲು 
| ಸರ್ಕಾರವು ಕೈಗೊಂಡ ಕ್ರಮಗಳೇನು; 
ಅತಿಕ್ರಮದಿಂದ ತೆರವಾಗಿದ್ದಲ್ಲ ಈ 
ವಿಸ್ತೀರ್ಣದಲ್ಲಿ ಜನ  ಹಾನುವಾರುಗಳಗೆ 
ಉಪಯುಕ್ತವಾಗುವಂತಹ ಸಣ್ಣ ಕೆರೆ ನಿರ್ಮಾಣ 
ಮಾಡಲು ಸರ್ಕಾರವು ಕ್ರಮ ಕೈಗೊಳ್ಳುವುದೇ 


ಸಂಖ್ಯೆ: "ಆರ್‌ಡಿ. 34 ಎಲ್‌ ಜಿಎಲ್‌" 2೦೦1 


ಬೆಳಗಾವಿ ಜಲ್ಲೆ, ರಾಯಭಾಗ ತಾಲ್ಲೂಕಿನ ಬೆಕ್ಕೇರಿ ಗ್ರಾಮ 
ಪಂಚಾಯತ್‌ ವ್ಯಾಪ್ತಿಯ ಬೆಕ್ಕೇರಿ ಗ್ರಾಮದಲ್ಲರುವ ಗ್ರಾಮಠಾಣಾ 
ವಿಸ್ತೀರ್ಣ ಒಟ್ಟು ಕ್ಷೇತ್ರ 1೧ಎಕರೆ 32 ಗುಂಟೆ ಇರುತ್ತದೆ. 


ರಾಯಭಾಗ ತಾಲ್ಲೂಕಿನ ಬೆಕ್ಟೇರಿ ಗ್ರಾಮದ ಗ್ರಾಮರಾಣಾ 
ಅತಿಕ್ರಮವಾದ ಕ್ಷೇತ್ರ 1 ಎಕರೆ 12 ಗುಂಟೆ ಇದ್ದು, 

ಅತಿಕ್ರಮದಿಂದ ಮುಕ್ತವಿರುವ ಕ್ಷೇತ್ರ ೨ ಎಕರೆ ೧೦ ಗುಂಟಿ 
ಆಗಿರುತ್ತದೆ. ಹ 


ಗ್ರಾಮಠಾಣಾ ಗಡಿ ರೇಖೆ ಗುರುತಿಸಲು ಸರ್ವೇ ಕಾರ್ಯ 
ಕೈಗೊಂಡು, ಸರ್ವೆ ಪೂರ್ಣಗೊಂಡ ನಂತರ ಅತಿಕ್ರಮಣ 
ತೆರವುಗೊಳಿಸಲು ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು. 
ಅತಿಕ್ರಮ ತೆರವಾದ ನಂತರ ಜನ .. ಜಾನುವಾರುಗಳಗೆ 
ಉಪಯುಕ್ತವಾಗುವಂತಹ ಸಣ್ಣ ಕೆರೆ ನಿರ್ಮಾಣ ಮಾಡುವ ಬಗ್ಗೆ 
ಪರಿಕೀಅಸಲಾಗುವುದು. 


( .ಅಶೋ i 


ಕಂದಾಯ ಸಚಿವರು 


